ಕರ್ನಾಟಕ ವಿಧಾನ ಪರಿಷತ್ತು 


: 797 
; ಶ್ರೀ ಮರಿತಿಬ್ಬೇಗೌಡ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಉತ್ತರಿಸುವ ದಿನಾ೦ಕ : 17.09.2021 


: ಸಾರಿಗೆ ಮತ್ತು ಪರಿಶಿಷ್ಟ ' ಪಂಗಡಗಳ ಕಲ್ಯಾಣ ಸಚಿವರು 


ಪ್ರಶ್ನೆ 


ಉತ್ತರ 


ತುಮಕೂರು ಜಿಲ್ಲೆಯಆದಿಚುಂಚನಗಿರಿಯಿಂದ 
ಕೆಲ್ಲೂರ್‌ ಕ್ರಾಸ್‌ ಮಾರ್ಗವಾಗಿ ಬೆಂಗಳೂರಿಗೆ 


ಸಾರ್ವಜವಿಕ ಪ್ರಯಾಣಿಕರ ಅನುಕೂಲಕ್ಕಾಗಿ 
ಕ.ರಾ.ರ.ಸಾ.ನಿಗಮದ ತುಮಕೂರು ವಿಭಾಗದ 


ಹೋಗುವ ಕರ್ನಾಟಕ ರಾಜ್ಯ ರಸ್ತೆ' ಸಾರಿಗೆ 
ಸಂಸ್ಥೆಯ ಬಸ್‌ ಸುಮಾರು ವರ್ಷಗಳಿಂದ 
ಕಡಬಕ್ಕೆ ಬೆಳಗ್ಗೆ 5.20ಕ್ಕೆ . ಬರುತ್ತಿದ್ದು, 
ಇತ್ತೀಚಿನ ದಿನಗಳಿಂದ ಬೆಳಗ್ಗೆ 5.00ಕ್ಕೆ 
ಬರುತ್ತಿರುವುದರಿಂದ ಅದನ್ನೆ ನಂಬಿರುವ 
ಸುತ್ತಮುತ್ತಲಿನ ಊರುಗಳ ಸಾರ್ವಜನಿಕರಿಗೆ 
ತುಂಬಾ  ತೊಂದರೆಯಾಗುತ್ತಿದ್ದು, ಈ 
ವೇಳೆಯನ್ನು ಬದಲಾವಣಿ ಮಾಡಿ ಬೆಳಗ್ಗೆ 
5.208 ಬರುವ ಹಾಗೆ ಮಾಡಲು ಇರುವ 
ಅಡಚಣೆ ಏನು; ಈ. ಬದಲಾವಣೆಯು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ತುರುವೇಕರೆ ಘಟಕದ ವತಿಯಿಂದ ಆದಿಚುಂಚನಗಿರಿ- 
ಕಲ್ಲೂರು ಕ್ರಾಸ್‌-ಬೆಂಗಳೂರು ಮಾರ್ಗದಲ್ಲಿ 
ಆದಿಚುಂಚನಗಿರಿಯಿಂದ ಮವಿರ್ಗಮಿಸಿ ಸಮಯ 
ಸುಮಾರು 05:20 ಕಡಬಕ್ಕೆ ಆಗಮಿಸಿ! 


ನಿರ್ಗಮಿಸುವಂತೆ ಈ ಹಿಂದಿನಿಂದಲೂ 


-ಪಾರ್ಯಾಚರಣೆ ಮಾಡಲಾಗುತ್ತಿದೆ. 


ಸದರಿ ಸಾರಿಗೆ ಕಾರ್ಯಾಚರಣೆ ಸಮಯದಲ್ಲಿ 
"ಯಾವುದೇ ಬದಲಾವಣೆ ಮಾಡಿರುವುದಿಲ್ಲ. 


ಕಳೆದ ಒಂದು ತಿಂಗಳಿನಿಂದ ದಂಡಿನ 


ಕ.ರಾ.ರ.ಸಾ.ವಿಗಮದ ತುಮಕೂರು ವಿಭಾಗದ 


ಶಿವಾರದಿಂದ  ಕೆ.ಎಸ್‌.ಆರ್‌.ಟಿ.ಸಿ : ಬಸ 
ಬೆಳಗ್ಗೆ 6.25ಕೆ ಹೊರಟು ಬೆಂಗಳೂರಿಗೆ 
ಬರುತ್ತಿದ್ದ ಬಸ್‌ ಇತ್ತೀಚಿನ ದಿನಗಳಿಂದ 
ಬೆಳಗ್ಗೆ 5.30ಕ್ಕೆ ಆಗಮಿಸುತ್ತಿದ್ದು, ಇದರಿಂದ 
ಕಡಬ ಹಾಗೂ ಸುತ್ತುಮುತ್ತಲಿನ ಊರುಗಳ 
ಕೂಲಿ ಕಾಮಿಕರಿಗೆ/ ಸಾರ್ವಜವಿಕರಿಗೆ/ 
ಸರ್ಕಾರಿ ಪೌಕರರುಗಳಿಗೆ ಬೆಂಗಳೂರಿಗೆ 
ಬರುವುದಕೆ  ತೊಂದರೆಯಾಗುತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ತುರುವೇಕೆರೆ ಘಟಕದ ವತಿಯಿಂದ ದಂಡಿನಶಿವರ- 
ತುಮಕೂರು-ಮೈಸೂರು ಮಾರ್ಗದಲ್ಲಿ ದಂಡಿನ 
ಶಿವರದಿಂದ ಸಮಯ 05:45ಕ್ಕೆ ನಿರ್ಗಮಿಸಿ ಕಡಬಕ್ಕೆ 
ಸಮಯ 6:20ಕ್ಕೆ ಆಗಮಿಸಿ! ವನಿರ್ಗಮಿಸುವಂತೆ 
ಕಾರ್ಯಾಚರಣೆ ಮಾಡುತ್ತಿದ್ದ ಸಾರಿಗೆ 
ಅನುಸೂಚಿಯನ್ನು ಸಾರ್ವಜನಿಕ ಪ್ರಯಾಣಿಕರ! 
ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಾರ್ಗವನ್ನು 
ಪರಿಷ್ಕರಿಸಿ, ದಂಡಿನಶಿವರ-ತುಮಕೂರು-ಬೆಂಗಳೂರು 


| ಮಾರ್ಗದಲ್ಲಿ ಕಾರ್ಯಾಚರಣೆ ಮಾಡಲಾಗುತ್ತಿದೆ. 


ಕಡಬಕ್ಕೆ ಆಗಮನ/ನಿರ್ಗಮನ ಸಮಯದಲ್ಲಿ 
ಯಾವುದೇ ಬದಲಾವಣಿ ಮಾಡಿರುವುದಿಲ್ಲ. ಸದರಿ 
ಸಾರಿಗೆಯ ಅನುಕೂಲತೆಯನ್ನು ಈ ಭಾಗದ 
ಸಾರ್ವಜವಿಕ ಪ್ರಯಾಣಿಕರು ಹಾಗೂ. ವಿದ್ಯಾರ್ಥಿಗಳು 
ಪಡೆದುಕೊಳ್ಳುತಿರುತ್ತಾರೆ. 


ಚಂದ್ರಶೇಖರಪುರದಿಂದ ಕಲ್ಲೂರು ಕ್ರಾಸ್‌ 
ಮಾರ್ಗವಾಗಿ ಕಡಬದಿಲದ ತುಮಕೂರಿಗೆ 
ಹೋಗುವ ಬಸ್‌ 6.50ಕ್ಕೆ ಬರಬೇಣಾಗಿದ್ದು, 


ಕೋವಿಡ್‌-19ರ ಸಾಂಕ್ರಾಮಿಕ ರೋಗದ 
ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಘೋಷಿಸಿದ್ದ 
ಲಾಕ್‌ಡೌನ್‌ ತೆರವಿನ ನಂತರ ನಿಗಮದ ಸಾರಿಗೆಗಳಲ್ಲಿ 


ಸಮಯಕ್ಕೆ . ಸರಿಯಾಗಿ ಬಾರದೇ ಮತ್ತು 


ಹತ್ತಿರದ ದಾರಿಯಾದ  ಕೆ.ಜಿ.ಟೆಂಪಲ್‌ 


ಪ್ರಯಾಣಿಸುವ ಪ್ರಯಾಣಿಕರ ' ಸಂಖ್ಯ ಕಡಿಮ. 


ಇದ್ದುದರಿಂದ ಹಾಗೂ - ಶಾಲಾ-ಕಾಲೇಜುಗಳು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಮಾರ್ಗವಾಗಿ ಗುಬ್ಬಿಗೆ "ಹೋಗುತ್ತಿರುವುದು 
“| ಪೂರ್ವದಲ್ಲಿ 


ಈ. | ಏಕಾಏಕಿ ಬದಲಾವಣೆ ಮಾಡಿರುವವರ 
ಮೇಲೆ ಪ್ರಮ ಕೈಗೂಳ್ಳಲು ಇರುವ ಅಡಚಣೆ 
ಏನು; 


| ಗುಬ್ಬಿ 


ಪ್ರಾರಂಭವಾಗದೇ ಇದ್ದುದರಿಂದ ಕೋವಿಡ್‌-19ರ 
- ಇದ್ದಂತಹ ಎಲ್ಲಾ ಅನುಸೂಚಿ 
ಕಾರ್ಯಾಚರಣೆಯನ್ನು ಒಟ್ಟಿಗೆ 
ಸರರ್ವಜವಿಕ ಪ್ರಯಾಣಿಕರ 
ಹಾಗೂ ಸಂಚಾರ ದಟ್ಟಣೆಗೆ 
ಅನುಗುಣವಾಗಿ ಸಾರಿಗೆಗಳನ್ನು ' ಕಾಯಾಚರಣೆ 
ಮಾಡಲಾಗುತ್ತಿದ್ದು, ಚಂದ್ರಶೇಖರಪುರ-ಕಲ್ಲೂರು 
ಕ್ರಾಸ್‌-ಕಡಬ-ತುಮಕೂರು ಮಾರ್ಗದಲ್ಲಿ, 
ಕಾರ್ಯಾಚರಣೆ ಮಾಡುತ್ತಿದ್ದ ಸಾರಿಗೆಯನ್ನು 
ತಾತ್ಮಾಲಿಕವಾಗಿ.. ಚ೦ದ್ರಶೇಖರಪುರ-ಕೆ.ಜಿ.ಟಿಂಪಲ್‌-- 
ಮಾರ್ಗದಲ್ಲಿ ಕಾರ್ಯಾಚರಣೆ 
ಮಾಡಲಾಗುತ್ತಿತ್ತು. | 
ನಿಗಮದ ಸಾರಿಗೆಗಳಲ್ಲಿ ಸಾರ್ವಜವಿಕ 
ಪ್ರಯಾಣಿಕರ ಸಂಚಾರವು ಸಾಮಾನ್ಯ ಸ್ಥಿತಿಗೆ ಪ್ರಸ್ತುತ 


ಖರಳುತ್ತಿರುವುದರಿಂದ ದಿನಾ೦ಕ:07.09.2021 
ರಿಂದ: ಜಾರಿಗೆ ಬರುವಂತೆ ಸದರಿ ಸಾರಿಗೆಯನ್ನು 


ಮಾರ್ಗಗಳ 
ಪ್ರಾರಂಭಿಸದೇ, 
ಅವಶ್ಯಕತೆ 


ಚೆಂದ್ರಶೇಖರಪುರ-ಕಲ್ಲೂರು ಕ್ರಾಸ್‌-ಕಡಬ- 
ತುಮಕೂರು ಮಾರ್ಗದಲ್ಲಿ ಕಾರ್ಯಾಚರಣೆ 
ಮಾಡಲಾಗುತ್ತಿ, ದೆ. . 


ಉ. | ಈ ಹಿಂದಿನಂತೆಯೇ ವಿಗದಿತ ವೇಳಾಪಟ್ಟೆ 
ರೀತ್ಯಾ . ಬಸ್‌ಗಳನ್ನು ಸಂಚರಿಸಲು 
ಸರ್ಕಾರವು ಅಗತ್ಯ ಕುಮ ಕೈಗೊಳ್ಳುವುದೆ? 
(ವಿವರ ನೀಡುವುದು) 


ಪ್ರಶ್ನೆ "ಅ” ರಿಂದ "ಇ" ರಲ್ಲಿ ಉತ್ತರಿಸಲಾಗಿದೆ. 


: ಸ೦ಖ್ಯೆ: ಟಿಡಿ 206 ಟಿಸಿಕ್ಯೂ. 2021 


'ಶ್ರೀರಾಮುಲು) 
ಸಾರಿಗೆ ಮೆತ್ತು ಪರಿಶಿಷ್ಟ ಪಂಗಡಗಳ 
"ಕಲ್ಯಾಣಿ ಸಚಿವರು 


